ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 481 4 
ಸದಸ್ಯರ ಹೆಸರು :* ಶ್ರೀ ಹೆಚ್‌.ಎಂ. ರಮೇಶ್‌ ಗೌಡ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ 04.02.2021 
ಉತ್ತರಿಸುವ ಸಚಿವರು ಮುಖ್ಯಮಂತ್ರಿಗಳು 
_ ಪ್ರಶ್ನೆ ಉತ್ತರ 


ಅ) | ಕರ್ನಾಟಿಕ ವಿದ್ಯುತ್‌ ಸರಬರಾಜು ಬಿಗಮ 
ನಿಯಮಿತ ಮಂಡಳಿಯು | 
| ಫೆಬ್ರವರಿ 20 ರಂದು ಖಾಲಿಯಿದ್ದ ಸ£, | 
AE, J£, JPA, 3A ಸೇರಿದಂತೆ ಒಟ್ಟು 3646 | 
ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಿ 2 
| ವರ್ಷಗಳೇ ಕಳೆದರು ಕೂಡ ನೇಮಕಾತಿ 
| ಪ್ರಕ್ರಿಯೆ ನಡೆಸದೇ ಇರಲು ಕಾರಣವೇನು: 


2019 ರ 


1 
t 
SH Se 


1.  ಏಪ್ರಿಲ್‌-2019 ಮತ್ತು ಮೇ-2019 ರ ಅವಧಿಯಲ್ಲಿ ಲೋಕಸಭಾ 
ಚುನಾವಣೆ ನಡೆದ ಕಾರಣ ಮತ್ತು ದಿನಾಂಕ: 12.11.2019 ರಂದು 
ನಡೆದ 118 ನೇ ಮಂಡಳಿ ಸಭೆಯಲ್ಲಿ ಕವಿಮಂ ನೌಕರಿ ಬರ್ತಿ 
ಮತ್ತು ಬಡ್ತಿ ನಿಯಮಾವಳಿಯಲ್ಲಿ ಸಹಾಯಕ ಕಾರ್ಯ 


ವಿರ್ವಾಹಕ ಇಂಜಿನಿಯರ್‌ ಹುದ್ದೆಯ ನೇರ ನೇಮಕಾತಿ ಮತ್ತು | 


ಬಡ್ತಿ ಕೋಟಾವನ್ನು ಕುಮವಾಗಿ ಶೇ.10 ಮತ್ತು ಶೇಂಂ ಕೈ 
ನಿಗದಿಪಡಿಸಿ ತಿದ್ದುಪಡಿ ಮಾಡಲಾಯಿತು. ಇದರಿ೦ದ ಸಹಾಯಕ 
ಕಾರ್ಯನಿರ್ವಾಹಕ ಇಂಜಿನಿಯರ್‌(ವಿ) ಹುದ್ದೆಗೆ" ಕರೆಯಲಾಗಿದ್ದ 


ಉದ್ಯೋಗ ಪ್ರಕಟಣೆಯನ್ನು ಮಾತ್ರ ದಿನಾ೦ಕ: 06.01.2020 | 


A REN 
ರಂದು ಹಿಂಪಡೆಯಬಾಗಿರುತ್ತದೆ. 


i ದಿನಾಂಕ: 25.02.2019 ರ ಉದ್ಯೋಗ ಪ್ರಕಟಣೆಯ ಸಹಾಯಕ | 
- ಕಾರ್ಯನಿರ್ವಾಹಕ " "ಇಂಜಿನಿಯರ್‌ ಹುದ್ದೆಯ '`ನೇಮಕಾತಿ 


ವಿರುದ್ಧ ಶ್ರೀಮತಿ.ಮಂಜುಳ ಮತ್ತು ಇತರರು ಮಾನ್ಯ ಉಚ್ಚ 
ನ್ಯಾಯಾಲಯದಲ್ಲಿ ದಿನಾ೦ಕ: 06.03.2019 ರಂದು ರಿಟ್‌ ಅರ್ಜಿ 
' ಸ೦ಖ್ಯೆ: 10742-10864/2019 ನ್ನು - ಸಲ್ಲಿಸಿದ್ದರು. ಮಾನ್ಯ 
ನ್ಯಾಯಾಲಯವು ದಿನಾಂಕ: ' 02.07.2019 ರ ಮಧ್ಯಂತರ 
ತೀರ್ಪಿನಲ್ಲಿ ನೇಮಕಾತಿ ಆದೇಶ ನೀಡುವ ಪ್ರಕ್ರಿಯೆಯನ್ನು ರಿಟ್‌ 
ಅರ್ಜಿಯ ಅಂತಿಮ ಆದೇಶಕ್ಕೆ ಒಳಪಟ್ಟು ಮುಂದುವರೆಸುವಂತೆ 
ಆದೇಶಿಸಿರುತ್ತದೆ. ಸದರಿ ಅರ್ಜಿಯನ್ನು ಮಾನ್ಯ ನ್ಯಾಯಾಲಯವು, 
ದಿಖಂಲಕ: 20.01.2020 ರಲ್ಲಿ ವಜಾಗೊಳಿಸಿ ಆದೇಶಿಸಿರುತ್ತದೆ. 


2. ರಾಜ್ಯದ ಹಲಬಾರು ಚಿಲ್ಲೆಗಳಲ್ಲಿ ಉಂಟಾಗಿದ್ದ ನೆರೆ! 


ಹಾವಳಿಯಿಂದಾಗಿ ಕವಿಪ್ರನಿನಿ ಮತ್ತು ಎಸ್ಮಾಂಗಳ ಸಿಬ್ಬಂದಿಗಳು 
ನಿರಂತರ ವಿದ್ಯತ್‌ ಸರಬರಾಜು ಪೂರೈಕೆ" ಕಾರ್ಯದಲ್ಲಿ 
ವಿರತರಾಗಿದ್ದರಿಂದ ಹಾಗೂ ಮಾರ್ಚ್‌-2020 ರಿಂದ ಕೊರೊನಾ 
ವೈರಸ್‌ ಹರಡುವಿಕೆಯಿಂದ, ವಾಣಿಜ್ಯ/ಸ್ಸೆಗಾರಿಕಾ ಸ್ಥಾವರಗಳ 
ವಿದ್ಯುತ್‌ ಬೇಡಿಕೆ ಕಡಿಮೆಯಾಗಿದ್ದುದರಿಂದ, ಕಂದಾಯ 
ವಸೂಲಾತಿಯಲ್ಲಿ ಗಣನೀಯ ಇಳಿಕೆಯಾಗಿ ಕವಿಪ್ರನಿನಿ ಮತ್ತು 
ವಿವಿಧ ವಿದ್ಯುತ್‌ ಸರಬರಾಜು ಕಂಪನಿಗಳಲ್ಲಿ ಆರ್ಥಿಕ ಬಿಕ್ಕಟ್ಟು 
ಉಂಟಾಗಿರುತ್ತದೆ. ಸದರಿ ಪರಿಸ್ಥಿತಿಯನ್ನು ನಿಭಾಯಿಸಿ ಆರ್ಥಿಕ 
ಸ್ಥಿತಿಯನ್ನು ಸುಸ್ಥಿತಿಗೆ ತರುವ ನಿಟ್ಟಿನಲ್ಲಿ ಸಂಪನ್ನೂಲವನ್ನು 
ಕ್ರೊಢೀಕರಿಸುವುದು ಅಗತ್ಯವಾಗಿರುವುದರಿಂದ, ಅಲ್ಲದೆ ಈ 
ಹುದ್ದೆಗಳಿಗೆ ಆಪ್ಪಿಟ್ಯೂಡ್‌ ಪರೀಕ್ಸಾ ಪ್ರಕ್ರಿಯೆಯು 
' ಪ್ರಾರಂಭಗೊಳ್ಳದೆ ಇದ್ದುದರಿಂದ ಮತ್ತು ನಿಗಮ/ಎಸ್ಮಾಲಗಳ 
ವೆಚ್ಚದ ಬಾಬ್ರಿನಲ್ಲಿ ಮಿತವ್ಯಯ ಪಾಲಿಸುವ ಅವಶ್ಯಕತೆ 


ಇದ್ದುದರಿಂದ, ಸರ್ಕಾರದ ಅನುಮೋದನೆಯನ್ನು ಪಡೆದು 


ನೇರ ನೇಮಕಾತಿ ಕೈಗೊಳ್ಳಲಾಗಿದ್ದ ನ, JE, JPA JA ಹುದ್ಮೆಗಳು 
ಸೇರಿದಂತೆ, ಒಟ್ಟು 1559 ಹುದ್ದೆಗಳನ್ನು ಭರ್ತಿ ಮಾಡುವುದನ್ನು 
ಆಡಳಿತಾತ್ಮಕ ಕಾರಣಗಳಿಂದಾಗಿ 'ರದ್ದುಗೊಳಿಸುವ ಅಂಶವನ್ನು" 
ದನಾಂಕ: 09.೦9.2020 ರಂದು ನಡೆದ ನಿಗಮದ ನಿರ್ದೇಶಕರುಗಳ 
121ನೇ ಮಂಡಳಿ ಸಭೆಯ ಗಮನಕ್ಕೆ ತ೦ದು, ದಿನಾಂಕ: 21.11.2020 
ರಂದು ಅಧಿಸೂಚನೆಯನ್ನು ಹೊರಡಿಸಲಾಗಿರುತ್ತೆ ದೆ. 


3. ಇನ್ನುಳಿದಂತೆ ಕವಿಪ್ರನಿನಿ ಮತ್ತು ಎಸ್ಮಾಂಗಳಲ್ಲಿ, 
ಕೈಗೊಳ್ಳಲಾಗಿರುವ ಕಿರಿಯ ಸ್ಟೇಷನ್‌ ಪರಿಚಾರಕ ಮತ್ತು ಕಿರಿಯ 
ಪವರ್‌ ಮ್ಯಾನ್‌ ಹುದ್ದೆಗಳ (ಒಟ್ಟು 1899 ಹುದ್ಮೆಗಳು) ನೇರ 
ನೇಮಕಾತಿ ಪ್ರಕ್ರಿಯೆಯ ಮೊದಲನೇ ಹಂತವಾದ ಸಹನಾ ಶಕ್ತಿ |- 
ಪರೀಕ್ಷೆಯು ಈಗಾಗಲೇ ಪೂರ್ಣಗೊಂಡಿರುತ್ತದೆ. ಪುಸ್ತುತ | 
ಅಂಗವಿಕಲ ಕೋಟಾದಡಿಯಲ್ಲಿ ಅರ್ಹರಾಗಿರುವ ಅಭ್ಯರ್ಥಿಗಳ 
ದೈಹಿಕ ಪರೀಕ್ಷೆಯನ್ನು ಸರ್ಕಾರದ ವಿಕ್ಕೋರಿಯಾ ಆಸ್ಪತ್ರೆಯ 
ಮೈದ್ಯಕೀಯ ಮಂಡಳಿಯಿಂದ ಸಡೆಸಲಾಗುತಿದೆ. ದೈಹಿಕ ಪರೀಕ್ಷೆ 
ಪೂರ್ಣಗೊಂಡು ವರದಿಗಳನ್ನು ಸ್ವೀಕರಿಸಿದ ನಂತರ,: ಆರ್ಥಿಕ 
ಇಲಾಖೆಯ ಅನುಮೋದನೆಯನ್ನು ಪಡೆದು ತಾತ್ಕಾಲಿಕ ಆಯ್ಕೆ 
ಪಟ್ಟಿಯನ್ನು ಪ್ರಕಟಿಸಲು ಕ್ರಮ ಕೈಗೊಳ್ಳಲಾಗುವುದು. 
ತದನಂತರ, ಅಂತಿಮ ಆಯ್ಕೆ ಪಟ್ಟಿಯನ್ನಯ ಆಯ್ಕೆಗೊಳ್ಳುವ 
ಅರ್ಹ ಅಭ್ಯರ್ಥಿಗಳಿಗೆ ಮಾರ್ಚ್‌-2021 ರ ನ೦ತರ ಸೇಮಕಾತಿ 
ಆದೇಶವನ್ನು ನೀಡಲು ಕ್ರಮ ಕೈಗೊಳ್ಳಲಾಗುವುದು. 


ಆ) 


ಅಲ್ಲದೇ ಹಠಾತ್ತನೆ ದಿವಾ೦ಕ:21 
ನವೆಂಬರ್‌ 2020 ರಂದು ಈ ಹುದ್ದೆಗಳ 
ನೇಮಕಾತಿಯನ್ನು ಕೆಲವು ಆಡಳಿತಾತಕ 
ಕಾರಣವನ್ನು ವೀಡಿ ರದ್ದುಗೊಳಿಸಲು 
ಕಾರಣವೇನು: 


ಮಾರ್ಜ್‌-2020 ರಿಂದ ಕೊರೊನಾ ವೈರಸ್‌ 
ಹರಡುವಿಕೆಯಿಂದ, ವಾಣಿಜ್ಯ/ಕ್ಳೆಗಾರಿಕಾ ಸ್ಮಾವರಗಳ ವಿದ್ಯುತ್‌ 
ಬೇಡಿಕೆ ಕಡಿಮಯಾಗಿದ್ದುದರಿಂದ, ಕಂದಾಯ ವಸೂಲಾತಿಯಲ್ಲಿ ' 
ಗಣನೀಯ ಇಳಿಕೆಯಾಗಿ ಕವಿಪ್ರನಿನಿ ಮತ್ತು ವಿವಿಧ ವಿದ್ಯುತ್‌ 
ಸರಬರಾಜು ಕಂಪನಿಗಳಲ್ಲಿ ಆರ್ಥಿಕ ಬಿಕ್ಕಟ್ಟು ಉಂಟಾಗಿರುತದೆ. 
ಸದರಿ ಪರಿಸ್ಥಿತಿಯನ್ನು ನಿಭಾಯಿಸಿ ಆರ್ಥಿಕ ಸ್ಥಿತಿಯನ್ನು ಸುಸ್ಥಿತಿಗೆ 
ತರುವ ವಿಟ್ಕಿನಲ್ಲಿ ಸಂಪನ್ಮೂಲವನ್ನು ಕೊಢೀಕರಿಸುವುದು 
ಅಗತ್ಯವಾಗಿರುವುದರಿಂದ, ಮಿಗಮ/ಎಸ್ಮಾಂಗಳ ವೆಚ್ಚದ 
ಬಾಬಿನಲ್ಲಿ ಮಿತವ್ಯಯ ಪಾಲಿಸುವ ಅವಶ್ಯಕತೆ ಇದ್ದುದರಿಂದ, 
ಸರ್ಕಾರದ ಅನುಮೋದನೆಯನ್ನು ಪಡೆದು, ನೇರ ನೇಮಕಾತಿ 
` ಫೈಗೊಳ್ಳಲಾಗಿದ್ದ ಸ£ J, JPA, JA ಹುದ್ದೆಗಳು ಸೇರಿದಂತೆ, ಒಟ್ಟು 
1559 ಹುದ್ದೆಗಳನ್ನು ಭರ್ತಿ ಮಾಡುವುದನ್ನು ಆಡಳಿತಾತ್ಮಕ 
ಕಾರಣಗಳಿಂದಾಗಿ ರದ್ದುಗೊಳಿಸುವ ಅಂಶವನ್ನು ದಿನಾಂಕ: 
09.09.2020 ರಂದು ನಡೆದ ನಿಗಮದ ವಿರ್ದೇಶಕರುಗಳ 121ನೇ 
ಮಂಡಳಿ ಸಭೆಯ ಗಮನಕ್ಕೆ ತ೦ದು ದಿನಾ೦ಕ: 21.11.2020 ರಂದು 
ಅಧಿಸೂಚನೆಯನ್ನು ಹೊರಡಿಸಲಾಗಿರುತ್ತದೆ. ಸದರಿ 
" ಹುದೆಗಳನ್ನು ಭರ್ತಿ ಮಾಡಿದಲ್ಲಿ ನಿಗಮ/ಎಸ್ಕಾ೦ಗಳಿಗೆ, |. 
ರೂ.107.46 ಕೋಟಿಯಷ್ಟು ವಾರ್ಷಿಕ ವೆಚ್ಚ ಉಂಟಾಗುತ್ತಿತ್ತು. ಈ 
ಅಧಿಕ ವೆಚ್ಚವನ್ನು ರಾಜ್ಯದ ಎಲ್ಲಾ ವಿದ್ಯುತ್‌ ಗ್ರಾಹಕರಿಗೆ 
ವರ್ಗಾಯಿಸಬೇಕಾಗುತ್ತದೆ. - 


ಇನ್ನುಳಿದ ಇಲಾಖೆಗಳ ನೇಮಕಾತಿಗಳು |'' 
ನಡೆಯುತ್ತಿದ್ದರೂ ಕೂಡ ಕೇವಲ ಈ 
ಇಲಾಖೆಯ ನೇಮಕಾತಿಯನ್ನು - ಮಾತ್ರ | 
ರದ್ದುಗೊಳಿಸಲು 


ಇತರೆ ಇಲಾಖೆಗಳಂತೆ' 'ಕವಿಪ್ರವೀರಿ ಮತ್ತು ಎಸ್ಕಾಂಗಳ 
| ಆಡಳಿತಾತ್ಮಕ ವೆಚ್ಚಗಳಿಗೆ ಸರ್ಕಾರದಿಂದ ಯಾವುದೇ ಅನುದಾನ | 
ಬಿಡುಗಡೆಯಾಗುವುದಿಲ್ಲ. ಎಲ್ಲಾ ಸಂಪನ್ಮೂಲವನ್ನು ವಿದ್ಯುತ್‌ 
ಗ್ರಾಹಕರಿಂದಲೇ ಸಂಗ್ರಹಿಸಬೇಕಿರುತ್ತದೆ. ಕೋವಿಡ್‌-19 ವೈರಾಣು 
ಹರಡುವಿಕೆಯಿಂದ _ ವಾಣಿಜ್ಯ/ಕೈಗಾರಿಕಾ ಸ್ಥಾವರಗಳ ವಿದ್ಯುತ್‌ 
ಬೇಡಿಕೆ ಕಡಿಮೆಯಾಗಿದ್ದುದರಿಂದ, ಕಂದಾಯ ಪಸೂಲಾತಿಯಲ್ಲಿ 
ಗಣನೀಯ ಇಳಿಕೆಯಾಗಿ ಕಬಿಪುನಿನಿ ಮತ್ತು ವಿವಿಧ ವಿದ್ಯುತ್‌ 
ಸರಬರಾಜು ಕಂಪನಿಗಳಲ್ಲಿ ಆರ್ಥಿಕ ಬಿಕ್ಕಟ್ಟು ಉಂಟಾಗಿರುತದೆ. 
ಸದರಿ ಆರ್ಥಿಕ ಬಿಕ್ಕಟ್ಟಿನ ಹಿನ್ನಲೆಯಲ್ಲಿ; ಕವಿಪ್ರನಿನಿ ಮತ್ತು: 
ಎಸ್ಸಾಂಗಳಲ್ಲಿ ಆರ್ಥಿಕ ಪರಿಸ್ಥಿತಿ ಉತ್ತಮಗೊಳ್ಳುವವರೆಗೂ 
ನೇಮಕಾತಿಯನ್ನು ನಡೆಸುವುದು ಸೂಕ್ತವಲ್ಲ ಎಂದು ಮನಗಂಡು, 
ಸದರಿ ನೇಮಕಾತಿಯನ್ನು ರದು ಗೊಳಿಸಲಾಗಿರುತ್ತದೆ. f 


ಅಭ್ಯರ್ಥಿಗಳು ಈ ಇಲಾಖೆಯ ಬೇರೆ ಬೇರೆ 
-! ಹುದೆಗಳಿಗೆ ಪ್ರತ್ಯೇಕವಾಗಿ 500 ರೂ ನಂತೆ 


ನಿಗಮದ ಉದ್ಯೋಗ ಪುಕಟಣೆ ಸಂಖ್ಯೆ: ಕವಿಪ್ರನೀನಿ/ಬಿ16/ 
86393/ 2018-19 (ಎನ್‌.ಹೆಚ್‌.ಕೆ;/ಹೆಚ್‌.ಕೆ ದಿನಾ೦ಕ: 25.02.2019 
ಹಾಗೂ ಉದ್ಯೋಗ ಪ್ರಕಟಣೆ ಸಂಖ್ಯೇ ಕವಿಪ್ರನಿವಿ; ಬಿ16/ 
86393(ಹೆಜ್‌.ಕೆ.)/ 2018-19 ದಿನಾ೦ಕ: 04.01.2020 ರ ಕಂಡಿಕೆ 5 ರಲ್ಲಿ 
“Application Fee (Non-Refundab!e)” ಹಾಗೂ ಕಮವಾಗಿ ಕಂಡಿಕೆ- ! 
(119) ರ ಸಾಮಾನ್ಯ ಸಂ ಉಪ  ಕ್ರಮಾಂಕ- {xv /evipevii 


ಲಲ್ಲಿ, “The 45 ction fee paid 


towards any future recruitm 


| ಎಂದು ತಿಳಿಸಲಾಗಿದುತ್ತದೆ 
ಹಿಂದಿರುಗಿಸಲು ಅವಕಾಶವಿರು 


(ಬಿ.ಎಸ್‌.ಯಡಿಯೊರಪ್ಪ) 
ಮುಖ್ಯಮಂತ್ರಿ 


